ಚುಕ್ಕಿ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತು 


475 
ಶ್ರೀ ಗೋವಿಂದರಾಜ್‌ 


(ವಿಧಾನಸಭೆಯಿಂದ ಚುನಾಯಿತರಾದವರು) 


09-03-2020 
ಪ್ರಾಥಮಿಕ: ಮತ್ತು ಪ್ರೌಢ ಶಿಕ್ಷಣ ಸಚಿವರು 


ಪ್ರೌಢ ಶಾಲೆಗಳೆಷ್ಟು 
ಪ್ರಮಾಣವೆಷ್ಟು; 


ಹಾನಿಯ 


| ಪ್ನೆ ಉತ್ತರ 

(ಅ) ]ರಾಜ್ಯದಲ್ಲಿ ಕಳೆದ ವರ್ಷ ಉಂಟಾದ ರಾಜ್ಯದಲ್ಲಿ ರ್‌ನರ್ಷ ನಂಜಾದ ಸಕ ನಾವ್‌ ವರವ 
ನೆರೆ ಹಾವಳಿಗೆ ಸಿಲುಕಿರುವ ಜಿಲ್ಲೆಗಳ ಸ ಸಂಖ್ಯೆ 25. 
ಜಿಲ್ಲೆಗಳಿಷ್ಟು 


(ಈ ಪನಡಳಾವ ಪ್ರಥಮ ಮತ್ತ ಹಾನಿಗೂಳಗಾರ  ಪಾಢಮಾಕ ಮತ್ತು ಪಢ ಶಾಕ ಹಾಗೂ 


ಹಾನಿಯ ಪ್ರಮಾಣದ ವಿವರ ಈ ಕೆಳಕಂಡಂತಿದೆ: 
(ರೂ.ಕೋಟಿಗಳಲ್ಲಿ) 


4820 


1079 412 


(ಇ) 


ಪ್ರವಾಹ ಪೀಡಿತ 
ಹಾನಿಗೊಳಗಾದ ಶಾಲೆಗಳ ಪುನರ್‌ 
ನಿರ್ಮಾಣಕಾರ್ಯದ ಪ್ರಗತಿ ಎಷ್ಟು 
ಹಾಗೂ ಪ್ರವಾಹದ ಕಾರಣ ಶಿಕ್ಷಣ 


ಸೌಲಭ್ಯದಿಂದ ವಂಚಿತರಾದ 
ಸಾವಿರಾರು ಮಕ್ಕಳ ಶಿಕ್ಷಣ 
ಮುಂದುವರಿಕೆಗೆ ಸಕಾರ 


ಕೈಗೊಂಡಿರುವ ಕ್ರಮಗಳೇನು; 


ಜನಗಳ 


ರಾಜ್ಯದಲ್ಲಿ ' ಪ್ರವಾಹದಿಂದ 'ಹಾನಿಗೊಳಗಾದ''13 ಜಿಲ್ಲೆಗಳ 5196 
ಸರ್ಕಾರಿ ಶಾಲೆಗಳಲ್ಲಿನ 13260 ಕೊಠಡಿಗಳ ತುರ್ತು ದುರಸ್ಥಿ 
ಕಾಮಗಾರಿಗಳಿಗೆ ಕಂದಾಯ ಇಲಾಖೆಯಿಂದ ರೂ.199.51 ಕೋಟಿ | 
ಅನುದಾನವನ್ನು ಒದಗಿಸಲಾಗಿದ್ದು, 2377 ಕಾಮಗಾರಿಗಳು 
ಮುಕ್ತಾಯಗೊಂಡಿದ್ದು, ಉಳಿದ ಕಾಮಗಾರಿಗಳು ಪ್ರಗತಿಯಲ್ಲಿವೆ. 


ಪ್ರಕೃತಿ ವಿಕೋಪದಿಂದ ಹಾನಿಗೊಳಗಾದ ಸರ್ಕಾರಿ ಪ್ರಾಥಮಿಕ 


ಹಾಗೂ ಪ್ರೌಢ ಶಾಲೆಗಳ ಕೊಠಡಿ ಪುನರ್‌ ನಿರ್ಮಾಣಕ್ಕಾಗಿ ಈ 
ಕೆಳಕಂಡಂತೆ ನಬಾರ್ಡ್‌ ಸಹಯೋಗದ ಆರ್‌.ಐ.ಡಿ.ಎಫ್‌ —25ರ 


ಯೋಜನೆಯಡಿ ರೂ.75807.30 ಲಕ್ಷ ವೆಚ್ಚದಲ್ಲಿ ಕೈಗೊಳ್ಳಲು 
ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 


(ರೂ.ಕೋಟಿಗಳಲ್ಲಿ) 
ಶಾಲೆಗಳು [ ಸಂಖ್ಯೆ ಕೊಠಡಿಗಳ ಅನುದಾನ 
ಸಂಖ್ಯೆ 
ಪ್ರಾಥಮಕ 3227 6044 689.19 
ಪೌಢ 159 725 68.88 
[ಹಟ್ಟು 3386 6469 | 738.07 


ಪ್ರವಾಹದ ಕಾರಣ ಶಿಕ್ಷಣ ಸೌಲಭ್ಯದಿಂದ ವಂಚಿತರಾದ ಮಕ್ಕಳ 


ಶಿಕ್ಷಣ ಮುಂದುವರಿಕೆಗೆ ಕ್ರಮ ಕೈಗೊಂಡಿದ್ದು, 
ಅನುಬಂಧ ದಲ್ಲಿ ಒದಗಿಸಿದೆ. 


ವಿವರಗಳನ್ನು 


ಪಕ್ನೆ 


ಉತ್ತರ 


ಗರಗ ಪರ್‌ ನರ್‌: 
ಬೇಕಾದ ಹಣವೆಷ್ಟು; ಇದುವರಗೂ 


ಸರ್ಕಾರದಿಂದ ಎಷ್ಟು 


ಹಣ 


ರಾಜ್ಯದ 38 ಸರ್ಕಾರಿ ಶಾಲೆಗೆ ಗಢ 6469 ಕೊಠಡಿಗಳ ಪುನರ್‌ 
ನಿರ್ಮಾಣಕ್ಕಾಗಿ ನಬಾರ್ಡ್‌ ಸಹಯೋಗದ ಆರ್‌.ಐ.ಡಿ.ಎಫ್‌ 25ರ 
ಯೋಜನೆಯಡಿ ರೂ.75807.30 ಲಕ್ಷ ವೆಚ್ಚದಲ್ಲಿ ಕೈಗೊಳ್ಳಲು | 


ಬಿಡುಗಡೆಯಾಗಿದೆ? ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ: 2020-21ನೇ ಸಾಲಿನ 
ಆಯಷ್ಯಯದಲ್ಲಿ - "ಅನುದಾನ .: ' ಒದಗಿಸಿಕೊಂಡು |. 
ಕ್ರಮವಹಿಸಲಾಗುವುದು. 
ಇಪಿ 56 ಯೋಸಕ 2020 
_ (ಎಸ್‌ಸುರೇಶ್‌ ಕುಮಾರ್‌) 


ಪ್ರಾಥಮಿಕ 'ಮತ್ತು ಪೌಢ ಶಿಕ್ಷಣ ಸಚಿವರು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಕೆಗೋವಿಂದರಾಜ್‌ ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ:475ಕ್ಕೆ 


ಅನುಬಂಧ 
[1 ತಾತ್ನಾಲಿಕ'ಷೆಡ್‌/ tl 
| % ಹೆಚ್ಚುವರಿ 
ಸಮುದಾಯ ಭವನ / ಹೆಚ್ಚುವರಿ 
5) 
ನಡೆಯುತ್ತಿರುವ ais ಎತರಣೆ' | 3 
ಶಾಲೆಗಳು 
1 | Belgaum 70 0° | 14528 | 65480 
2 | chitkod | 20. 0 38786 | 571771 
3 | Bagalkote 45 3 032635 | 329892 
Chikkamagalur } 1 0 100 0 
5 | Shimoga 1 0 “| 754 | 16454 4] 
[6 [0 Kannada 0 , 628 0 720 
| 7 | Dharawad 0 -0 2172 20522 
Gadag | a 0 | 1960 | 70495 
9 | Haveri 0 0 0 2067 
| 
10 [Hassan | 0 | 0 | 0 
11 | Kodagu 0 0 1298 | 21387 
¥ Mysore 8 i .0 0 8981 
13 | Udupi 0 0 0 0 
[34 [utamaa | 0_ | 0 - 4662 
15 | Sirsi 0 0 0 524 
Total 211 628 62433 | 1112955 


